ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾಂಕ: 16-03-2021 ಪ್ರಶ್ನೆ ಸಂಖ್ಯೆ: 1160 (1204) 

ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀಘೋಟ್ಲೆಕರ ಶ್ರೀಕಾಂತ ಲಕ್ಷ್ಮಣ (ಸ್ಥಳೀಯಸಂಸ್ಥೆಗಳಕ್ಲೇತು 

ಉತ್ತರ ನೀಡಬೇಕಾದ ದಿನಾ೦ಕ: 16-03-2021 

ಉತ್ತರಿಸುವ ಸಚಿವರು: ಮಾನ್ಯ ಪೌರಾಡಳಿತ ಹಾಗೂ ಸಕ್ಕರೆ ಸಚಿವರು 

ವಿಷಯ: ಘನತ್ಯಾಜ್ಯ ವಸ್ತುಗಳ ವಿಲೇವಾರಿ ಕುರಿತು 
(ಅ) ಕಾರವಾರ ಜಿಲ್ಲೆಯ ವಿವಿಧ ತಾಲ್ಲೂಕುಗಳಲ್ಲಿ ಸ್ಥಳೀಯ ಸಂಸ್ಥೆಗಳಲ್ಲಿ ಸ್ವಚ್ಛತೆ 
ಮತ್ತು ಘನತ್ಯಾಜ್ಯ ವಸ್ತು ವಿಲೇವಾರಿಗಾಗಿ ಹೊರಗುತ್ತಿಗೆಯಿಂದ ನೇಮಕ ಮಾಡಲಾದ 
ನೌಕರರ ಸಂಖ್ಯೆ ಎಷ್ಟು ; ಹೊರಗುತಿಗೆಯಿಂದ ತೆಗೆದುಕೊಳ್ಳಲಾಗಿರುವ ಹುದೆಗಳು 


ಯಾವುವು ; ಅವರಿಗೆ ವಹಿಸಿರುವ ಕೆಲಸದ ವಿವರಗಳೇನು ; (ಹುದೆವಾರು ಹೆಸರು 
ಹಾಗೂ ವೇತನ ನೀಡಿದ ವಿವರ ನೀಡುವುದು) 


(ಆ) ಪೌರಾಡಳಿತ ಇಲಾಖೆಯಿಂದ 2017ನೇ ಡಿಸೆಂಬರ್‌ ಮಾಹೆಯಲ್ಲಿ 
ಜಾರಿಗೊಳಿಸಲಾದ ಆದೇಶದಂತೆ ಪ್ರತಿ 700 ಜನಸಂಖ್ಯೆಗೆ ಒಬ್ಬರಂತೆ ಪೌರ 
ಕಾರ್ಮಿಕರನ್ನು ನೇಮಕ ಮಾಡಿಕೊಳ್ಳಲು ಮಾತ್ರ ಅವಕಾಶ ಎಂದು ತಿಳಿಸಿರುವ 
ಹಿನ್ನೆಲೆಯಲ್ಲಿ ಈ ನಿಯಮ ಅನ್ನ್ವಯವಾಗುವುದೇ? (ವಿವರ ನೀಡುವುದು) 


